ಕರ್ನಾಟಕ ವಿಧಾನ ಪರಿಷತ್ತು 


ಚೆಕ್ಕೆ ರಹಿತ ಪೆ್ನೆ ಸಂಖ್ಯೆ 146 1 
ಸದಸ್ಯರ ಹೆಸರು ತ್ರೀ ಮರಿತಿಬೇಗೌಡ ಡಿಕ್ಷೆಕರ ಕೇತ) 
id ಬ [ pe 
ಉತರಿಸುವ ದಿನಾಂಕಃ 16.02.2022 
ಉತ್ತರಿಸುವ್‌ಸಚಿವರು: ಲೋಕೋಪಯೋಗಿ ಸಚಿವರು 


ಕ್ರ ಪ್ರಶ್ನೆಗಳು ಉತ್ತರಗಳು | 

ಸಂ i 

ಈ ಜಾಮರಾನನಗರ 'ಸಕ್ತಹ | 
ದ pe ಸದರಿ ರಸ್ತೆಯ ಕೆಲವು ಭಾಗಗಳು ನಾಡುರಸಿಯಾಗಿದ್ದು ಗಮನಕ್ಕೆ , 
ಹೋಗುವ ರಸ್ತೆ ' 
ಸಂಪೂರ್ಣವಾಗಿ | 
ಹಾಳಾಗಿರುವುದು ಸರ್ಕಾರದ | 
ಗಮನಕ್ಕೆ ಬಂದಿದೆಯೇ 

ಆ) ಸದರ ರಸ್ತೆ] ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಿಂದ ಮಲೈ ` ಮಹದೇಶ್ವರ ಬೆಟ್ಟಕ್ಕೆ! 
ಅಭಿವೃದ್ಧಿಪಡಿಸಲು ಯಾವ | ಹೋಗುವ ರಸ್ತೆಯ ಅಭಿವೃದ್ಧಿ ಕಾಮಗಾರಿಯನ್ನು , ಕ ಕೆಳಕಂಡಂತೆ ' 
ಯೋಜನೆ ರೂಪಿಸಲಾಗಿದೆ. | ಕೈಗೊಳ್ಳಲಾಗಿದೆ. ; 

ಇ) [ಸದರಿ ಯೋಜನೆಯ | 
ರೂಪರೇಷೆಗಳೇನು? * ಕೊಳ್ಳೇಗಾಲ ಪಟ್ಟಣದಿಂದ ಹನೂರುವರೆಗೆ ಕೆಶಿಪ್‌ 3 

ಈ) | ಯಾವೆ ಕಾಲಮಿತಿಯಲ್ಲಿ | ಯೋಜನೆಯಡಿಯಲ್ಲಿ ಎ.ಡಿ.ಬಿ ನೆರವಿನೊಂದಿಗೆ 238 ಕಿಮೀ. ; 
ಕಾಮಗಾರಿಗಳನ್ನು ರಸ್ತೆಯನ್ನು 10 . ಮೀಟರ್‌ ಅಗಲಕ್ಕೆ ಅಂತರಾಷ್ಟೀಯ | 
ಪೂರ್ಣಗೊಳಿಸಲಾಗುವುದು. | ಮಾನದಂಡಗಳನ್ನು ಅಳವಡಿಸಿ ಐ.ಆರ್‌.ಸಿ ಮಾರ್ಗಸೂಚಿನ್ನಯ ; 


ರೂ.110.40 ಕೋಟಿ ಅಂದಾಜು ಮೊತ್ತದಲ್ಲಿ ಮಧುವನಹಳ್ಳಿ ಬೈಪಾಸ್‌ | 
ಸೇರಿ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಿದ್ದು, ಈಗಾಗಲೇ 12.00 ; 
ಕಿ.ಮೀ. ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. | 
| 
I 


ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹನೂರಿನಿಂದ 
ಎಲ್ಲೇಮಾಳ ಮಾರ್ಗ ಕೌದಳ್ಳಿ ಸೇರುವ ರಸ್ತೆಯ ಒಟ್ಟು ಉದ್ದ 16.40 ; 
ಕಿ.ಮೀ ಇದ್ದು, ಈ ಕೆಳಕಂಡಂತೆ ಅಭಿವೃದ್ಧಿಗೆ ಕಮಕ್ಕೆಗೊಳ್ಳಲಾಗಿದೆ. " | 
ಅಂದಾಜು ಮೊತ್ತ : ರೂ. 1000.00 ಲಕ್ಷಗಳು | 
ಲೆಕ್ಕ ಶೀರ್ಷಿಕೆ ರಾಜ್ಯ ಹೆದ್ದಾರಿ . ಅಭಿವೃದ್ಧಿ ಯೋಜನೆ | 
(ಎಸ್‌.ಹೆಚ್‌.ಡಿ.ಪಿ) 
ಅಭಿವೃದ್ಧ್ದಿಪಡಿಸುತ್ತಿರುವ ಉದ್ದ 6.00 ಕಿ.ಮೀ. (ಸರಪಳಿ:0.30 ; 
ಕಿ.ಮೀ.ರಿಂದ 4.70 ಕಿ.ಮೀ.ವರೆಗೆ ಹಾಗೂ 15,10 ಕಿ.ಮೀ. ನಿಂದ | 
16.40 ಕಿ.ಮೀ.ವರೆಗೆ ಒಟ್ಟು 6.00 ಕಿ.ಮೀ. ಉದ್ಬಕ್ಕೆ) 
ಪ್ರಸ್ತುತ ಹಂತ ಟೆಂಡರ್‌  ಪ್ರಕ್ರಿಯೆಯಲ್ಲಿದ್ದು, ನಿಗಧಿತ | 
ಕಾಲಾವಧಿಯೊಳಗೆ ಪೂರ್ಣಗೊಳಿಸಲು ಕ್ರಮವಹಿಸಲಾಗುತ್ತದೆ. | 


Hf 


* ಕೊಳ್ಳೇಗಾಲ ತಾಲ್ಲೂಕು ಶ್ರೀರಂಗಪಟ್ಟಣ-ಮಲ್ಯೆ ಮಹದೇಶ್ವರ ಬೆಟ್ಟ! 


ರಸ್ತೆ (ರಾಜ್ಯ ಹೆದ್ದಾರಿ-79) ಯ ಸರಪಳಿ 145.29 ಕಿ.ಮೀ ರಿಂದ ; 


ಉತ್ತರಗಳು ' | N 


ಲೋಇ 04 ಸಿಕೂಎನ್‌ 
[93 


§ ರಾ Kove ್‌ ಇ ee ಮ್‌ 
14614 ಕಮೀ ಪೆರೆಗೆ ರಸ್ತೆ ಅಭಿವ್ಯ ದಿ ಕಾಮಗಾರಿಯ 


ಕೈಗೊಂಡಿದ್ದು, ವಿವರ ಈ ಕೆಳಕಂಡಂತಿದೆ 


ಆಂಬಾಜು ಮೊತ್ತ : ರೂ. 450.00 ಲಕ್ಷಗಳು 

ಶೀರ್ಷಿಕೆ : 5054 ರಾಜ್ಯ ಹೆದ್ದಾರಿ ಸು ಸುಧಾರಣೆ 
ಅಭಿವೃದ್ದಿಪಡಿಸುತ್ತಿರುವ ಉದ್ದ : 0.685 ಕಿ.ಮೀ. (ಚತು ುಷ್ಟಥ ರಸ್ತ) 
ಪ್ರಸುತ ಹಂತ : ಕಾಮಗಾರಿ 'ಪೂರ್ಣಗೊಂಡಿರುತ್ತದೆ. 


ಹನೂರು ತಾಲ್ಲೂಕು ಶ್ರೀರಂಗಪಟ್ಟಣ - ಮಲ್ಯೆ ಮಹದೇಶ್ವರ ಬೆಟ್ಟ 
ರಸ್ತೆ (ರಾಜ್ಯ ಹೆದ್ದಾರಿ-79) ಸರಪಳಿ 115.29 ರಿಂದ 145.39 ಕಿ.ಮೀ 
ವರೆಗೆ ಹಾಗೂ ಸರಪಳಿ 162.94 ರಿಂದ 163.59 ಕಿ.ಮೀ. ವರೆಗೆ! 
ರಸ್ತೆ ಅಭಿವೃದ್ಧಿ ಮತ್ತು ಸರಪಳಿ 159.14 ರಿಂದ 16112 ಕಿ.ಮೀ. 
ಪರೆಗೆ ರಸ್ತೆ ಅಗಲೀಕರಣ ಕಾಮಗಾರಿ. (ಕೌದಳ್ಳಿ ಯಿಂದ ಮಲೈ 
ಮಹದೇಶ್ವರ ಬೆಟ್ಟದ ವರೆಗೆ ಮತ್ತು ಮಲೈ ಮಹದೇಶ್ವರ ಬೆಟ್ಟದಿಂದ 
ಪಾಲಾರ್‌" ವರೆಗೆ” ಆಯ್ದಭಾಗಗಳನ್ರಿ) ಒಟ್ಟು 32.73 "ಮೀ ಉದ್ದ 
ರಸ್ತೆಯನ್ನು ್ಸಿ ರೂ.9500.00 ಲಕ್ಷಗಳಿಗೆ ಅಭಿವೃದ್ಧಿಪಡಿಸಲು 
ಪರಿಶೀಲಿಸಲಾಗುತ್ತಿದ್ದು, ಅನುದಾನದ ಲಭ್ಯತೆಯ ಮೇರೆಗೆ 
ಕೈಗೊಳ್ಳಲಾಗುವುದು. 

ಹಾಗೂ ಹನೂರು ತಾಲ್ಲೂಕು ಹನೂರು - ಪಾಲಾರ್‌ ರಸ್ತೆ ಸರಪಳಿ: 
0.00 ಕಿ.ಮೀ ರಿಂಧ 1640 ಕಿ.ಮೀ. ವರೆಗೆ ರಸ್ತೆ ಅಭಿವೃದ್ದಿ 
ಕಾಮಗಾರಿ. (ಹನೂರಿನಿಂದ ಎಲ್ಲೇಮಾಳ ಮಾರ್ಗವಾಗಿ ಕೌದಳ್ಳಿ | 
ಸೇರುವ ಜಿಲ್ಲಾ ಮುಖ್ಯ ರಸ್ತೆ) ಒಟ್ಟು 10.40 ಕಿಮೀ ಉದ್ದ 
ರಸ್ತೆಯನ್ನು - ರೂ.3500. 00 ಲಕ್ಷಗಳಿಗೆ ಅಭಿವೃದ್ಧಿಪಡಿಸಲು | 
ಪರಿಶೀಲಿಸಲಾಗುತಿದ್ದು, ಅನುದಾನದ ಲಭ್ಲ 


2022(%) 


(೩.೩. ಪಾಟೀಲ) 
ಲೋಕೋಪಯೋಗಿ ಸಚಿವರು 


